111[(ಉ Ts 
ಭಗವಂತನ ಭಯವು ಬುದ್ಧಿವ೦ತಿಕೆಯ ಕರೀಟಿವಾಗಿದೆ, ಶಾ೦ತಿ ಮತ್ತು 
ಪರಿಪೂರ್ಣ ಆರೋಗ್ಯವು ಪ್ರವರ್ಧಮಾನಕ್ಕೆ ಬರುವಂತೆ ಮಾಡುತ್ತದೆ; 
ಇವೆರಡೂ ದೇವರ ವರಗಳು: ಮತ್ತು ಆತನನ್ನು ಪ್ರೀತಿಸುವವರ 
ಸಂತೋಷವನ್ನು ಅದು ವಿಸ್ತರಿಸುತ್ತದೆ. ಬುದ್ಧಿವಂತಿಕೆಯ ಮೂಲವು 
ಭಗವಂತನಿಗೆ ಭಯಪಡುವುದು, ಮತ್ತು ಅದರ ಶಾಖೆಗಳು 
ದೀರ್ಫಾಯುಷ್ಯವಾಗಿದೆ. ಎಕ್ಲೆಸಿಯಾಸ್ಟಿಕಸ್‌ 1:18,20 ಹಳೆಯ 
ತಲೆಮಾರುಗಳನ್ನು ನೋಡಿ, ಮತ್ತು ನೋಡಿ; ಭಗವ೦ತನಲ್ಲಿ ಎ೦ದಾದರೂ 
ನಂಬಿಕೆಯಿಟ್ಟು ಗೊ೦ದಲಕ್ಕೊಳಗಾಗಿದ್ದೀರಾ? ಅಥವಾ ಯಾರಾದರೂ 
ಅವನ ಭಯದಲ್ಲಿ ನೆಲೆಸಿದ್ದಾರೆಯೇ ಮತ್ತು ತ್ಯಜಿಸಲ್ಪಟ್ಟಿದ್ದಾರೆಯೇ? 
ಅಥವಾ ಅವನು ಯಾರನ್ನು ತಿರಸ್ಕರಿಸಿದನು? ಕರ್ತನಿಗೆ ಭಯಪಡುವವರು 
ಆತನ ವಾಕ್ಯಕ್ಕೆ ಅವಿಧೇಯರಾಗುವುದಿಲ್ಲ; ಮತ್ತು ಆತನನ್ನು ಪ್ರೀತಿಸುವವರು 
ಆತನ ಮಾರ್ಗಗಳನ್ನು ಅನುಸರಿಸುವರು. ಕರ್ತನಿಗೆ ಭಯಪಡುವವರು 
ಆತನಿಗೆ ಹಿತವಾದದ್ದನ್ನು ಹುಡುಕುವರು; ಮತ್ತು ಅವನನ್ನು ಪ್ರೀತಿಸುವವರು 
ಕಾಮೂವಿನಿಂದ ತುಂಬಿರುತ್ತಾರೆ. ಕರ್ತನಿಗೆ ಭಯಪಡುವವರು ತಮ್ಮ 
ಹೃದಯಗಳನ್ನು ಸಿದ್ಧಗೊಳಿಸುತ್ತಾರೆ ಮತ್ತು ಅವರ ದೃಷ್ಟಿಯಲ್ಲಿ ತಮ್ಮ 
ಆತ್ಮಗಳನ್ನು ತಗ್ಗಿಸುತ್ತಾರೆ, ನಾವು ಕರ್ತನ ಕೈಯಲ್ಲಿ ಬೀಳುತ್ತೇವೆ, ಆದರೆ 
ಮನುಷ್ಯರ ಕೈಗೆ ಬೀಳುವುದಿಲ್ಲ; ಎಕ್ಸೆಸಿಯಾಸ್ಟಿಕಸ್‌ 2:10,15-18 ಕರ್ತನ 
ಭಯವ ಅಧಿಕಾರವನ್ನು ಪಡೆಯುವ ಮೊದಲು ಹೋಗುತ್ತದೆ; ಆದರೆ 
ಒರಟುತನ ಮತ್ತು ಹೆಮ್ಮೆಯು ಅದನ್ನು ಕಳೆದುಕೊಳ್ಳುತ್ತದೆ. ಮಹಾನ್‌ 
ವ್ಯಕ್ತಿಗಳು, ಮತ್ತು ನ್ಯಾಯಾಧೀಶರು, ಮತ್ತು ಪ್ರಬಲರು, ಗೌರವಿಸಲ್ಪಡುತ್ತಾರೆ; 
ಆದರೂ ಅವರಲ್ಲಿ ಕರ್ತನಿಗೆ ಭಯಪಡುವವನಿಗಿ೦ತ ದೊಡ್ಡವರು ಯಾರೂ 
ಇಲ್ಲ. ಎಕ್ಲೆಸಿಯಾಸ್ಟಿಕಸ್‌ 10:21,24 


ಮತ್ತು ನನ್ನ ಮಗನೇ, ನಾವು ಬಡವರಾಗಿದ್ದೇವೆ ಎ೦ದು ಭಯಪಡಬೇಡ; 
ಯಾಕಂದರೆ ನೀನು ದೇವರಿಗೆ ಭಯಪಟ್ಟು ಎಲ್ಲಾ ಪಾಪಗಳನ್ನು ತೊರೆದು 
ಆತನ ದೃಷ್ಟಿಯಲ್ಲಿ ಮೆಚ್ಚುವದನ್ನು ಮಾಡಿದರೆ ನಿನಗೆ ಬಹಳಷ್ಟು ಸ೦ಪತ್ತು 
ಇದೆ. ಟೋಬಿಟ್‌ 4:21 ಕರ್ತನಿಗೆ ಮಾತ್ರ ಭಯಪಡಿರಿ ಮತ್ತು ನಿಮ್ಮ ಪೂರ್ಣ 
ಹೃದಯದಿಂದ ಆತನನ್ನು ಸೇವಿಸಿರಿ; 1 ಸಮುವೇಲನು 12:24 ಹಾಗಾದರೆ 
ಜ್ಞಾನವು ಎಲ್ಲಿಂದ ಬರುತ್ತದೆ? ಮತ್ತು ತಿಳುವಳಿಕೆಯ ಸ್ಮಳ ಎಲ್ಲಿದೆ? ಮತ್ತು 
ಅವನು ಮನುಷ್ಯವಿಗೆ-ಇಗೋ, ಕರ್ತನ ಭಯವೇ, ಅದು ಜ್ಞಾನ; ಮತ್ತು 
ಕೆಟ್ಟದ್ದನ್ನು ತೊಡೆದುಹಾಕುವುದು ತಿಳುವಳಿಕೆಯಾಗಿದೆ. ಜಾಬ್‌ 28:20,28 
ಕರ್ತನ ಭಯವು ಶುದ್ಧವಾಗಿದೆ, ಶಾಶ್ವತವಾಗಿದೆ; ಕೀರ್ತನೆಗಳು 19:9 
ಭೂಮಿಯೆಲ್ಲವೂ ಯೆಹೋವನಿಗೆ ಭಯಪಡಲಿ; ಲೋಕದ 
ವಿವಾಸಿಗಳೆಲ್ಲರೂ ಆತನಿಗೆ ಭಯಪಡಲಿ. ಕೀರ್ತನೆಗಳು 33:8 ಓ ಕರ್ತನಿಗೆ 
ಭಯಪಡಿರಿ, ಆತನ ಸ೦ತರೇ, ಯಾಕಂದರೆ ಆತನಿಗೆ ಭಯಪಡುವವರಿಗೆ 
ಯಾವುದೇ ಕೊರತೆಯಿಲ್ಲ. ಮಕ್ಕಳೇ, ಬನ್ನಿರಿ, ನನ್ನ ಮಾತನ್ನು ಕೇಳಿರಿ; ನಾನು 
ನಿಮಗೆ ಕರ್ತನ ಭಯವನ್ನು ಕಲಿಸುತ್ತೇನೆ. ಯಾವ ಮನುಷ್ಯನು ಜೀವವನ್ನು 
ಬಯಸುತ್ತಾನೆ ಮತ್ತು ಅವನು ಒಳ್ಳೆಯದನ್ನು ನೋಡಬೇಕೆಂದು 
ಬಹುದಿನಗಳನ್ನು ಪ್ರೀತಿಸುತ್ತಾನೆ? ನಿನ್ನ ನಾಲಿಗೆಯನ್ನು ದುಷ್ಟತನದಿ೦ದ 
ಮತ್ತು ನಿನ್ನ ತುಟಿಗಳನ್ನು ವಂಚನೆಯಿಂದ ದೂರವಿಡು. ಕೆಟ್ಟದ್ದನ್ನು ಬಿಟ್ಟು 
ಒಳ್ಳೆಯದನ್ನು ಮಾಡು; ಶಾ೦ತಿಯನ್ನು ಹುಡುಕು ಮತ್ತು ಅದನ್ನು 
ಅನುಸರಿಸು. ಕೀರ್ತನೆಗಳು 34: 9, 11-14 ಕರ್ತನ ಭಯವು ಜ್ಞಾನದ 
ಆರಂಭವಾಗಿದೆ; ಆತನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಉತ್ತಮ 
ತಿಳುವಳಿಕೆ ಇದೆ; ಆತನ ಸ್ತುತಿಯು ಶಾಶ್ವತವಾಗಿದೆ. ಕೀರ್ತನೆಗಳು 111:10 
ಕರ್ತನಿಗೆ ಭಯಪಡುವವರೇ, ಯೆಹೋವನಲ್ಲಿ ಭರವಸವಿಡಿರಿ; ಆತನೇ 
ಅವರ ಸಹಾಯವೂ ಗುರಾಣಿಯೂ ಆಗಿದ್ದಾನೆ. ಕರ್ತನಿಗೆ 
ಭಯಪಡುವವರನ್ನು ಚಿಕ್ಕವರನ್ನೂ ದೊಡ್ಡವರನ್ನೂ ಆಶೀರ್ವದಿಸುವನು. 
ಕೀರ್ತನೆಗಳು 115:11,13 ಕರ್ತನಿಗೆ ಭಯಪಡುವವರು ಹೇಳಲಿ, ಆತನ 
ಕರುಣೆಯು ಎಂದೆಂದಿಗೂ ಇರುತ್ತದೆ. ಕೀರ್ತನೆ 118:4 


ಪಾಪಿಯು ನೂರು ಬಾರಿ ಕೆಟ್ಟದ್ದನ್ನು ಮಾಡಿದರೂ ಅವನ ದಿನಗಳು 
ದೀರ್ಪವಾಗಿದ್ದರೂ, ಅವನ ಮುಂದೆ ಭಯಪಡುವ ದೇವರಿಗೆ 
ಭಯಪಡುವವರಿಗೆ ಒಳ್ಳೆಯದು ಎ೦ದು ನನಗೆ ತಿಳಿದಿದೆ; ದಿನಗಳು, ಇದು 
ನೆರಳಿನಂತೆ; ಏಕೆಂದರೆ ಅವನು ದೇವರ ಮುಂದೆ ಭಯಪಡುವುದಿಲ್ಲ. 
ಪ್ರಸಂಗಿ 8:12-13 ನಾವು ಸಂಪೂರ್ಣ ವಿಷಯದ ತೀರ್ಮಾನವನ್ನು 
ಕೇಳೋಣ: ದೇವರಿಗೆ ಭಯಪಡಿರಿ ಮತ್ತು ಆತನ ಆಜ್ಜಿಗಳನ್ನು ಅನುಸರಿಸಿ: 
ಇದು ಮನುಷ್ಯನ ಸಂಪೂರ್ಣ ಕರ್ತವ್ಯವಾಗಿದೆ. ಯಾಕಂದರೆ ದೇವರು 
ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ರಹಸ್ಯ ವಿಷಯದೊಂದಿಗೆ, 
ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟಿದ್ಮಾಗಿರಲಿ ತೀರ್ಪುಗೆ ತರುತ್ತಾನೆ. 
ಪ್ರಸಂಗಿ 12:13-14 ಕರ್ತನು ಉನ್ನತನಾಗಿದ್ದಾನೆ; ಯಾಕಂದರೆ ಆತನು 
ಎತ್ತರದಲ್ಲಿ ನೆಲೆಸಿದ್ದಾನೆ; ಆತನು ಚೀಯೋನನ್ನು ನ್ಯಾಯ ಮತ್ತು 
ನೀತಿಯಿಂದ ತುಂಬಿಸಿದ್ದಾನೆ. ಮತ್ತು ಬುದ್ಧಿವಂತಿಕೆ ಮತ್ತು ಜ್ಞಾನವು ನಿನ್ನ 
ಕಾಲದ ಸ್ಥಿರತೆ ಮತ್ತು ಮೋಕ್ಷದ ಬಲವಾಗಿದೆ: ಕರ್ತನ ಭಯವು ಆತನ 
ನಿಧಿಯಾಗಿದೆ. ಯೆಶಾಯ 33:5-6 ಎಲ್ಲಾ ಪುರುಷರನ್ನು ಗೌರವಿಸಿ. 
ಸಹೋದರತ್ವವನ್ನು ಪ್ರೀತಿಸಿ. ದೇವರಿಗೆ ಭಯಪಡಿರಿ. ರಾಜನನ್ನು ಗೌರವಿಸಿ. 
1ಪೇತ್ರ 2:17 ದೇವರಿಗೆ ಭಯಪಡಿರಿ ಮತ್ತು ಆತನನ್ನು ಮಹಿಮೆಪಡಿಸಿರಿ 
ಎಂದು ದೊಡ್ಡ ಧ್ವನಿಯಿಂದ ಹೇಳಿದರು; ಯಾಕಂದರೆ ಆತನ 
ನ್ಯಾಯತೀರ್ಪಿನ ಸಮಯ ಬಂದಿದೆ: ಮತ್ತು ಆಕಾಶವನ್ನೂ ಭೂಮಿಯನ್ನೂ 
ಸಮುದ್ರವನ್ನೂ ನೀರಿನ ಕಾರ೦ಜಿಗಳನ್ನೂ ಮಾಡಿದಾತನನ್ನು ಆರಾಧಿಸಿರಿ. 
ಪ್ರಕಟನೆ 147 ಕರ್ತನ ಭಯವು ಜ್ಞಾನದ ಆರಂಭವಾಗಿದೆ; ಆದರೆ 
ಮೂರ್ಪ್ವರು ಬುದ್ಧಿವಂತಿಕೆ ಮತ್ತು ಉಪದೇಶವನ್ನು ತಿರಸ್ಕರಿಸುತ್ತಾರೆ. 
ಜ್ಞಾನೋಕ್ತಿ 1:7 ನಿನ್ನ ದೃಷ್ಟಿಯಲ್ಲಿ ಜ್ಞಾನಿಯಾಗಬೇಡ; ಕರ್ತನಿಗೆ 
ಭಯಪಟ್ಟು ಕೆಟ್ಟದ್ದನ್ನು ಬಿಟ್ಟುಬಿಡು. ಅದು ನಿನ್ನ ಹೊಕ್ಕುಳಕ್ಕೆ 
ಆರೋಗ್ಯವೂ ನಿನ್ನ ಎಲುಬುಗಳಿಗೆ ಮಜ್ಮಿಯೂ ಆಗಿರಬೇಕು. ಜ್ಞಾನೋಕ್ತಿ 
3:7-8 ಕರ್ತನ ಭಯವು ಕೆಡುಕನ್ನು ದ್ವೇಷಿಸುವುದೇ; ಜ್ಞಾನೋಕ್ತಿ 8:13 


ಕರ್ತನ ಭಯವೇ ಜ್ಞಾನದ ಆರಂಭ; ಪರಿಶುದ್ಧರ ಜ್ಞಾನವೇ ತಿಳುವಳಿಕೆ. 
ಜ್ಞಾನೋಕ್ತಿ 9:10-11 ಕರ್ತನ ಭಯವು ದಿನಗಳನ್ನು ದೀರ್ಪಗೊಳಿಸುತ್ತದೆ; 
ಆದರೆ ದುಷ್ಕರ ವರ್ಷಗಳು ಕಡಿಮೆಯಾಗುವವು. ಜ್ಞಾನೋಕ್ತಿ 10:27 ಕರ್ತನ 
ಭಯದಲ್ಲಿ ಬಲವಾದ ಭರವಸೆ ಇದೆ; ಮತ್ತು ಅವನ ಮಕ್ಕಳು ಆಶ್ರಯ 
ಸ್ಥಳವನ್ನು ಹೊಂದಿರುತ್ತಾರೆ. ಕರ್ತನ ಭಯವು ಜೀವದ ಬುಗ್ಗೆ ಮರಣದ 
ಬಲೆಗಳಿಂದ ದೂರವಾಗುವುದು. ಜ್ಞಾನೋಕ್ತಿ 14:26-27 ದೊಡ್ಡ ಸಂಪತ್ತು 
ಮತ್ತು ತೊಂದರೆಗಿಂತ ಕರ್ತನ ಭಯದಿಂದ ಸ್ವಲ್ಪವೇ ಉತ್ತಮವಾಗಿದೆ. 
ಕರ್ತನ ಭಯವೇ ಜ್ಞಾನದ ಉಪದೇಶ; ಮತ್ತು ಗೌರವದ ಮೊದಲು ನಮುತೆ. 
ಜ್ಞಾನೋಕ್ತಿ 15:16,33 ಕರುಣೆಯಿ೦ದಲೂ ಸತ್ಯದಿಂದಲೂ ಅಧರ್ಮವು 
ಶುದ್ಧಿಕರಿಸಲ್ಪಟ್ಟಿದೆ; ಮತ್ತು ಕರ್ತನ ಭಯದಿಂದ ಜನರು ಕೆಟ್ಟಿದ್ದನ್ನು 
ತೊರೆಯುತ್ತಾರೆ. ಜ್ಞಾನೋಕ್ತಿ 16:6 ಕರ್ತನ ಭಯವು 
ಜೀವವನ್ನುಂಟುಮಾಡುತ್ತದೆ; ಅವನು ಕೆಟ್ಟದ್ದನ್ನು ಭೇಟಿ ಮಾಡಬಾರದು. 
ಜ್ಞಾನೋಕ್ತಿ 19:23 ನಮ್ರತೆ ಮತ್ತು ಕರ್ತನ ಭಯದಿಂದ ಸಂಪತ್ತು, ಗೌರವ 
ಮತ್ತು ಜೀವನ. ಜ್ಞಾನೋಕ್ತಿ 22:4 


ನಿನ್ನ ಹೃದಯವು ಪಾಪಿಗಳನ್ನು ಅಸೂಯೆಪಡಬೇಡ; ಆದರೆ ನೀನು 
ದಿನವಿಡೀ ಕರ್ತನ ಭಯದಲ್ಲಿರಿ. ಖಂಡಿತವಾಗಿಯೂ ಅಂತ್ಯವಿದೆ; ಮತ್ತು 
ನಿಮ್ಮ ನಿರೀಕ್ಷೆಯನ್ನು ಕಡಿತಗೊಳಿಸಲಾಗುವುದಿಲ್ಲ. ಜ್ಞಾನೋಕ್ತಿ 23:17-18 
ಮತ್ತು ನ್ಯಾಯಾಧಿಪತಿಗಳಿಗೆ-ನೀವು ಏನು ಮಾಡುತ್ತೀರೋ ಅದನ್ನು 
ಎಚ್ಚರಿಕೆಯಿಂದಿರಿ; ಆದದರಿಂದ ಈಗ ಕರ್ತನ ಭಯವು ನಿಮ್ಮ ಮೇಲೆ ಇರಲಿ; 
ಜಾಗರೂಕರಾಗಿರಿ ಮತ್ತು ಅದನ್ನು ಮಾಡಿರಿ: ಯಾಕಂದರೆ ನಮ್ಮ ದೇವರಾದ 
ಕರ್ತನ ಬಳಿ ಯಾವುದೇ ಅಕ್ರಮವಿಲ್ಲ, ವ್ಯಕ್ತಿಗಳ ಗೌರವವಿಲ್ಲ, 
ಉಡುಗೊರೆಗಳನ್ನು ತೆಗೆದುಕೊಳ್ಳುವುದಿಲ್ಲ. 2 ಪೂರ್ವಕಾಲವೃತ್ತಾಂತ 19:6-7 


